ಕರ್ನಾಟಕ ವಿಧಾನ ಪರಿಷತ್ತು 


ಮಾಸ್ಯ ವಿಧಾನ ಪರಿಷತ್ತಿನ 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಸದಸ್ಯರು :ಶ್ರೀ.ಕೆ. ಎ. ತಿಪ್ಪೇಸ್ವಾಮಿ 
; 105೨ 


: 21.09.2೦೦1 


ಫ್‌ 


ಉತ್ತರ 


- ರಾಜ್ಯದಲ್ಲ ಭಾರತೀಯ ರಿಸರ್ವ್‌ ಬ್ಯಾಂಕ್‌ 


(Reserve Bank of India) ನಿಯಂತ್ರಣಕ್ಕೆ 
ಒಳಪಡುವ ಸಹಕಾರ' ಸಂಸ್ಥೆಗಳು ಯಾವುವು? 


ಬ್ಯಾಂಕಿಂಗ್‌ ರೆಗ್ಯುಲೇಷನ್‌ ಅಧಿನಿಯಮ 1949 ರಡಿಯಲ್ಲ ಭಾರತೀಯ 
ರಿಪರ್ವ್‌ ಬ್ಯಾಂಕಿನಿಂದ ಪರವಾನಗಿ ಪಡೆದು ಬ್ಯಾಂಕಿಂಗ್‌ ಚಟುವಟಕೆಗಳನ್ನು 
ಕೈಗೊಳ್ಳುತ್ತಿರುವ ಸಹಕಾರ ಖ್ಯಾಂಕುಗಳು ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ 
ನಿಯಂತ್ರಣಕ್ಷೆ ಬರುತ್ತವೆ. 


ಈ ಸಹಕಾರ' 
ನಿಯಂತ್ರಣವನ್ನು ರಾ: 
ಭಾರತೀಯ ರಿಸರ್ವ್‌ 
ರೀತಿ ನಿಭಾಯುಸುತ್ತವೆ? 
ನೀಡುವುದು) 


ಸಂಸ್ಥೆಗಳ ಕಾರ್ಯವೈಖರಿಯ 
ಸರ್ಕಾರ ಮತ್ತು 
೦ಕ್‌ಗಳು ಯಾವ 
(ಪೂರ್ಣ ಮಾಹಿತಿ 


ಕರ್ನಾಟಕ ಸಹಕಾರ ಸಂಘಗಳ ಅಧಿಯಮ 1959 ರಡಿ 
ನೋಂದಣಿಯಾದ ಸಹಕಾರ ಬ್ಯಾಂಕುಗಳು ಆ ಅಧಿನಿಯಮದ ಬೌಕಟ್ಟನಲ್ಲ 
ಕಾರ್ಯನಿರ್ವಹಿಸುತ್ತವೆ. 


ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಅಧಿನಿಯಮ 19೨7 ರಡಿಯಲ್ಲ 


ನೋಂದಣಿಗೊಂಡ ಸೌಹಾರ್ದ ಸಹಕಾರ ೦ಕುಗಳು ಸದರಿ 
ಅಧಿನಿಯಮದ '' ಪರಿಧಿಯೊಳಗೆ ಕಾರ್ಯನಿರ್ವಹಿಸುತ್ತವೆ. ಈ 
ಅಧಿನಿಯಮಗಳಕಣ್ಲ ಸಂಬಂಧಿಸಿದ ಪ್ರಾಧಿಕಾರಕ್ಕೆ "ಅಧಿಕಾರವನ್ನು 


ಪ್ರದತ್ತಗೊಳಸಲಾಗಿದೆ. ಅದರಷ್ಪ್ಟಯ ಸರ್ಕಾರವು ಸಹಕಾರಿ ಬ್ಯಾಂಕುಗಳ 
ಮೇಲೆ ನಿಯಂತ್ರಣ ಹೊಂದಿರುತ್ತದೆ. 


ಬ್ಯಾಂಕಿಂಗ್‌ ರೆಗ್ಯುಲೇಷನ್‌ ಅಧಿನಿಯಮ 1949: ಹಾಗೂ ಭಾರತೀಯ 
ರಿಸರ್ವ್‌ ಬ್ಯಾಂಕ್‌ ಅಧಿನಿಯಮ 1934 ಈ ಎರಡೂ ಅಧಿನಿಯಮಗಳ 
ಅವಕಾಶಗಳಪ್ಪಯ ದತ್ತವಾಗಿರುವ ಅಧಿಕಾರಗಳನ್ನು ಚಲಾಯಿಸಿ ಭಾರತೀಯ 
ರಿಸರ್ವ್‌ ಬ್ಯಾಂಕ್‌ ಈ ಸಹಕಾರ ಬ್ಯಾಂಕುಗಳನ್ನು ನಿಭಾಯುಸುತ್ತೆದೆ. 
ಸಹಕಾರ ಬ್ಯಾಂಕುಗಳು ರಾಜ್ಯ ಸಹಕಾರ ಕಾಯ್ದೆಗಳಡಿ 
ನೋಂದಣಿಯಾಗಿ ' ್ಣRಔ[ ಪರವಾನಗಿ ಪಡೆದು ಕಾರ್ಯನಿರ್ವಹಿಸುತ್ತಿದ್ದು, 


. ಆಡಳಆತಾತ್ಯಕ ವಿಷಯಗಳಗೆ ಸರ್ಕಾರ ಮತ್ತು ಬ್ಯಾಂಕಿಂಗ್‌ ವ್ಯವಹಾರಗಳಗೆ 


ಸಂಬಂಧಿಸಿದಂತೆ ್ನಔ1 ಕಾಯ್ತೆಗನುಗುಣವಾಗಿ ಜಂಟ ನಿಯಂತ್ರಣ (Dual 
cಂnrಂ)ಕ್ಕೊಳೆಪಟ್ಟು ಕಾರ್ಯನಿರ್ವಹಿಸುತ್ತವೆ. 


“(Reserve Bank of India) ದೊಂದಿಗೆ ರಾಜ್ಯ 


ಸರ್ಕಾರ ಮಾಡಿಕೊಂಡಿರುವ ಒಡಂಬಡಿಕೆ 


ಪತ್ರಗಳ ಸಾರಾಂಶವೇನು? 


ರಾಜ್ಯ ಸರ್ಕಾರ ಹಾಗೂ ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಕಾನೂನಿನ 
ಪ್ರಕಾರ ತಮ್ಮ ಪ್ರಕಾರ್ಯಗಳನ್ನು ನಿರ್ವಹಿಸುತ್ತವೆ. 
ಆದರೆ, ಪಟ್ಟಣ ಸಹಕಾರ ೧ಕುಗಳಗೆ ಸಂಬಂಧಪಟ್ಟಂತೆ 
ದಿ:೦೭-೦೨-೭೦೦5 ರಂದು ರಾಜ್ಯ ಸರ್ಕಾರ ಮತ್ತು ಭಾರತೀಯ ರಿಸರ್ವ್‌ 
ಬ್ಯಾಂಕ್‌ ನಡುವೆ ದ್ವಿಪಕ್ಷೀಯ ಒಪ್ಪಂದವೇರ್ಪಣ್ಞದೆ (ಮಾಹಿತಿ ಅನುಬಂಧದಲ್ಲ 
ನೀಡಲಾಗಿದೆ.) | 

ಈ ಒಪ್ಪಂದದ ಪ್ರಕಾರ State Level Task Force for Urban Co- 

operative Banks (TAFCUB) ಸಮಿತಿ ರಚನೆಯಾಗಿದೆ. ಈ ಸಮಿತಿಯಲ್ಲ 
ಶಕ್ತ ಪಟ್ಟಣ: ಸಹಕಾರ ೦ಕುಗಳಾಗಿ . ಮುಂದುವರೆಯಲು ಹಾಗೂ 
ದುರ್ಬಲ ಪಟ್ಟಣ ಪಹಕಾರ ಬ್ಯಾಂಕುಗಳನ್ನು ಪಶಕ್ಷಗೊಆಸಲು ಕಾರ್ಯ 
ಯೋಜನೆಯನ್ನು ರೂಪಿಸುವುದು. ೦ಕಿ೦ಗ್‌ ಲೈಸೆನ್ಸ್‌ ನೀಡುವ ಹಾಗೂ 
ತಿರಸ್ಸರಿಸುವ ಸಂದರ್ಭದಲ್ಲ ಸಹಕಾರ ಸಂಘಗಳ ನಿಬಂಧಕರೊಂದಿಗೆ 
ಸಮಾಲೋಚಸುವುದು, ಮಾನವ ಸಂಪನ್ಮೂಲ ಅಭವೃದ್ಧಿ, ಮಾಹಿತಿ 
ತಂತ್ರಜ್ಞಾನ ಜಾರಿಗೆ ಕ್ರಮಕೈಗೊಳ್ಳುವ ಬಗ್ಗೆ - ನಿರ್ಧರಿಸುವ 
ಅಧಿಕಾರವನ್ನೊಂದಿದೆ. 


ಈ ಸಹಕಾರ ಸಂ್ಥೆಗಳನ್ನು 
ನಿಯಂತ್ರಣಗೊಆಸಲು ಬಳಸುತ್ತಿರುವ 
ಕಾಯುದೆಗಳು ಯಾವುವು? ಮತ್ತು ರಾಜ್ಯಾ 
ಸರ್ಕಾರದ ಪಾತ್ರವೆ: ಈ ಒಡಂಬಡಿಕೆ] 


ಪತ್ರದಲ್ಲ ಒಳಗೊಂಡಿರುವ ಸಹಕಾರ ಸಂಸ್ಥೆಗಳ 
ಆಡಳತ  ಮಂಡಳಗಳನ್ನು ರದ್ದುಗೊಳಸಿ 
(Supersede) ಆಡಳತಾಧಿಕಾರಿಗಳನ್ನು 
ನೇಮಿಸಲು (Reserve Bank of India) 
ಸಹಮತಿ ಅಗತ್ಯವೇ? (ಪೂರ್ಣ ಮಾಹಿತಿ 
ನೀಡುವುದು) ' 


ಈ ಸಹಕಾರ ಸಂಸ್ಥೆಗಳನ್ನು ನಿಯಂತ್ರಣಗೊಳಸಲು ಪ್ರಮುಖವಾಗಿ ಕೆಳಕಂಡ 
ಕಾಯುದೆಗಳನ್ನು ಸಂದರ್ಭಾನುಸಾರ 'ಬಳಸಲಾಗುತ್ತದೆ.. 


1 ಕನಾಟಕೆ ಸಹಕಾರ ಸಂಘಗಳ ಅಧಿಯಮ 1959 
ಕರ್ನಾಟಕ ಸೌಹಾರ್ದ-ಸಹಕಾರಿಗಳೆ ಅಧಿನಿಯಮ 1997 
ಬ್ಯಾಂಕಿಂಗ್‌ ರೆಗ್ಯುಲೇಷನ್‌ ಅಧಿನಿಯೆಮ 1949 
ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಅಧಿನಿಯಮ 1934 
ಅಪ್ಪಯುಸಬಹುದಾದಇತರೆ ಕಾನೂನುಗಳು 


O+#0N 


ಒಡಂಬಡಿಕೆ ಪತ್ರದ ಪ್ರಕಾರ ಬ್ಯಾಂಕುಗಳ ಆಡಳತ ಮಂಡಳಗಳನ್ನು 
ರದ್ದುಪಡಿಸುವ ಪ್ರಸಂಗವಿರುವುದಿಲ್ಲ. - 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 195೦ರಡಿ 
ನೋಂದಣಿಯಾದ ಪಟ್ಟಣ ಸಹಕಾರ ಬ್ಯಾಂಕುಗಳು: ಆ ಅಧಿನಿಯಮದ 
ಪ್ರಕರಣ ೦(6) ಮತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 
'ಅಂ7ರಡಿಯಲ್ಲ ನೋಂದಣಿಯಾದ ಸೌಹಾರ್ದ ಸಹಕಾರಿ ಬ್ಯಾಂಕುಗಳು ಆ | 
ಅಧಿನಿಯಮದ ಪ್ರಕರಣ 385(6)ರ ಪ್ರಕಾರ ಆಡಳತ ಮಂಡಳ ರದ್ದತಿ 
ಸಂದರ್ಭದಲ್ಲ ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ ಪೂರ್ವಾನುಮತಿ 
ಅಗತ್ಯವಿರುತ್ತದೆ. ' 


ರಾಟ್ಯು ಸಕಾರ ಮತ್ತು (Reserve Bank of 
India) uಪ್ಪಂದದ ಪ್ರಕಾರ ಎಷ್ಟು ಸಹಕಾರ 
ಸಂಸ್ಥೆಗಳನ್ನು ವಿಅನಗೊಳಸಲು 
ಕೆಮವಹಿಸಲಾಗಿದೆ? ಮತ್ತು ಈ ಪ್ರಕ್ರಿಯೆ 
ಯಾವ ಯಾವ ಹಂತದಲ್ಪವೆ? (ಪೂರ್ಣ 
ಮಾಹಿತಿ ನೀಡುವುದು) 


`ರಾಜ್ಯ ಸರ್ಕಾರ ಮತ್ತು ಭಾರತೀಯ ರಿಸರ್ವ್‌ ಬ್ಯಾಂಕ್‌ ಇಷಾ 
ಪ್ರಕಾರ ಸಹಕಾರ ಬ್ಯಾಂಕುಗಳನ್ನು ವಿಅೀನಗೊಳಸಲು 
ಕ್ರಮಕ್ಕೆಗೊಂಡಿರುವುದಿಲ್ಲ. 

ಆದರೆ, ಆಯಾ ೦ಕುಗಳು ವಿಲೀನಕ್ಕೆ ಸಂಬಂಧಪಟ್ಟಂತೆ ಸಲ್ಲಸಿದ 
ಪ್ರಸ್ತಾವನೆಗಳನ್ನು ಭಾರತೀಯ ರಿಸರ್ವ್‌ ಬ್ಯಾಂಕಿಗೆ ಅನುಮತಿ ಕೋರಿ 


"ಪ್ರಸ್ತಾವನೆ ಸಲ್ಪಸಲಾಗಿದೆ. ವಿವರಗಳು ಈ ಕೆಳಕಂಡಂತಿವೆ. 


1 ಮುಧೋಳ ಸಹಕಾರ ಬ್ಯಾಂಕ್‌ ನಿ, ಮುಧೋಳ ಈ ಬ್ಯಾಂಕ್‌ 
ವೀರಶೈವ ಸಹಕಾರ ಬ್ಯಾಂಕ್‌ ನಿ. ಕೊಲ್ಲಾಪುರ, ಮಹಾರಾಷ್ಟ್ರ 
ಇದರೊಂದಿಗೆ ವಿನ. 

2. ಜದರ್‌ ಮಹಿಳಾ ಅರ್ಬನ್‌ ಕೋ- ಆಪರೇಟವ್‌ ಬ್ಯಾಂಕ್‌ ನಿ. 
ಜದರ್‌, ವಿಕಾಸ್‌ ಸೌಹಾರ್ದ ಸಹಕಾರಿ ಖ್ಯಾಂಕ್‌ ನಿ. ಹೊಸಪೇಟೆ 
ಇದರೊಂದಿಗೆ ವಿಸ. 

3. ಅಕ್ಕಮಹಾದೇವಿ ಮಹಿಳಾ ಸಹಕಾರಿ ೦ಕ್‌ ಸಿ, ಬೆಳಗಾವಿ, ಡಾ. ಅಪ್ಪಾ 
"ಸಾಹೇಬ್‌ ಉರುಫ್‌ ಸಾರೇ ಪಾಟೀಲ್‌, ಜಯಸಿಂಗ್‌ಪುರ, ಉಡಗಾವ್‌ 
ಸಹಕಾರಿ ಬ್ಯಾಂಕ್‌ ನಿ. ಇದರೊಂದಿಗೆ ವಿನ. 

4."ಶ್ರೀ ಶರಣ ಬಸವೇಶ್ವರ ಪಟ್ಟಣ ಸಹಕಾರ ಬ್ಯಾಂಕ್‌ ನಿ.ಕಾರಟಗಿ, 
ಕೊಪ್ಪಳ ಜಲ್ಲೆ. ಸುಕೊ ಸೌಹಾರ್ದ ಸಹಕಾರಿ ಬ್ಯಾಂಕ್‌ ನಿ. ಬಳ್ಳಾರಿ 
ಇದರೊಂದಿಗೆ ವಿಲೀನ. 


ಉಳದಿವೆ. 


ಮೇಅನ ಪ್ರಸ್ತಾವನೆಗಳು ಭಾರತೀಯ ರಿಸರ್ದಾ ಬ್ಯಾಂಕಿನಲ್ಲ ಬಾಕಿ 


ಕಡತ ಸಂಖ್ಯೆ ಸಿಟ 8ರ ಸಿಆರ್‌ಸಿ 2೦೧1 


ಎನ್ನಿ We 


(ಎಸ್‌. ಟ. ಸೋಮಶೇಖರ್‌) 
ಸಹಕಾರ ಸಚವರು 


NU t ¢ . RA 

ಹ ಹ Bolu No. {371026 
Government.of Karnataka - ಹನ sued by 

* Rogsratica & Slamps Departingat ರ State Bank of Mysore 


- ಲ್‌ § 
Certified tata sum of Rs, 100- (Rupees One Hundred only)has been wy, y wards Karnataka ಥೆ duty by 


Sri/Su. [ss YS Kr 


pb ) 
: | ಈ ರ್‌ 
UO residing at — ಇ ಸ 
SIAVE MAT i: MYNUM , 4 Wo” 
NS aj Uruvcb 

$+. Nani; Lady Corton Hee " Audortses Aggy collect sunip duty 00 
ಜಂ $f: 10085, : BqNGALORS- | , p hwy ನರಾ ಗ ರ್‌ 

SS 1 


oh 


MEMORANDUM QF UNDERSTANDING 


THIS MEMORANDUM OF UNDERSTANDING made and entered into at 
Bangalore on thls Fifth day of September 2005 between Government of the 
State of Karnataka represented ‘by the Principal Secretary, Karnataka 
Government Secretariat, Co-operation . Department, having office ‘at 
| Muitstoreyed Buliding, H Stage. Wl Floor, Bangalore - 680 001 (hereinafter 
referred to as ‘the State’). ‘and the Reseive Bank of India paving its Central 
Office at Shahid Bhagat Singh Marg, Post Box No. 406, Mumbai - 400 001 
{hereinafter referred to as ‘Bank'). 


“Whereas the State Government administers the Karnataka State Cooperative 
Societies Act, 1959 and Karnataka Souha da Sahakari Act, 1997 and the. 
- Bank is the regulator of Urban Co-operative Banks (UCBs) under the Banking 


Regulation Act. 1949 {as apr icable to co- operative societies), the State 
Goverment and the‘ Bank’ exercise regulato.y powers over UCBs 


concurrent y op 


And whereas co-ordination between lhe State and the Bank is essential for 
deciding the fut:.re set up of UNBs and facilitating proper measures for their 


development into strong and vibrant entities.’ 


it has, therefore, been decided to.enter ito a Memorandum of Understanding 


| MOU) betwcen the State and the Bank as under: 


| ಸ್ಯ p Ur 
} “BD/2 No: 13 PY 
Government of Karnataka A  tesubd’ 2 No: 1402 7 


- Registration & Stamps Department gs ್ಯ "ನಚ Bank of f Mysore K 


Cenilicd " asumeof Rs. 100-(Rypeus One Hundred ಖು has ben paid towards tama duty by 
Sr Sm. Ke mA... 4 ಸುಲ. KB he 


“fli 5 


ಫಿ 


Ke 
ew WADE [ 
ಸಹ ಹ ek goad BF ಸು i ಈ $y : 
Y is ಖ್‌ } ಇ 
Br Name: p “ALOR 
& $1, SE? p BANGS §  Auwoe 3 Agel amp duly 0» 
ಹಿ K 


“ಲ - \ 


ford wp 
p ಕ್‌ overgf: ಸ 0 


4. The Bank, undenlakes - 

ಈ to ‘constitite a State Level Task Force for Urban Co-. 
"operative Banks (TAFCUB), comprising the Regiona! 
ಳು " Director of the Bank, Registrar of Cooperative Societies 
(RCS) of the State, representative of Central Offlce of Urban 
Banks Depanment of the Bank, representative of the State 
Government and a representative each from the State and 
“National Feder wtlon of UCHs for entific ation and drawing 
up of a time b jung action plan for the revival. of potentially 

viable UCBs ard ncn-dlsruptive exit for non-viable ‘UCBs. 


pb) to.facilitate hurnan resources development and IT iniuatives 
in UCBs. ಹ 


2. The State Governmen undertakes: ಸ i ನ 


x k | - (8) 10 introduce long form audit ವಂ for statutory audit $ರ 
p 2 ಹ | modify audit rating} models In alignment with the gradation 
ತ 5 system adopted by the Bank for all UCBs and provide fof 
ಢೇ statutory audit by Chartered Accountants (CAs) appointed by 
Director of co-operative Audit In consultation with the Bank 
ಲ "for Uc8s with deposit ovei Rs.25 crores and speclat aud% by 
. CAs, Hf required by the Bank, for any UCB. 


‘(by to put in place fil and proper criteria for the CE೦, based on: 


guidellnes of the Bank. . 


Hl - , 


3 


'3. The Bank and State Government agree thal the Regional Director of 
the Bank for Karnataka and the RCS of the State (RCS) shall enter into a 
MoU stipulating the broad measures {0 be taken by the parties for 
implementing the recommendations: of the TAFCUB. The MoU she. inter 
alla, provide for: 
(0 Consultation by the Bank with the RCS before cancelling 0 
. ) refusing licence under BR Act of a UCB covered by the MoU: 


(il) The RCS complying without delay, any requisition by the 
Bank for supercession of the Board or for winding up of any 


i Ml ನ | 
4 fine £ ih ims:s ‘and ‘conditlins: Ff MOU are not complied with, it shall 
ppl" the partles hereto, notwithstanding what is stated hereinabove, to 


San measures as are availabla to them under the relevant statutes. 


| In- tng: Y whereof the’ parlles hereto havézelgned this Memorandum of 


| Understanding at the place and the dete mentioried héreinabove. 


For and on behalf of the For and on behalf of the 
Government of Karnataka . Reserve Bank of india 


, 4 
pO 


A.V. Sardesai 
Principal Secretary ” Executive Director 
Karnataka Governrh#ént Secretariat Reserve Bank of India 
. Soropargtlon Department. . sy Geftralyoflce.. - Ne 
| Maatorayod Building, I Stage, vy or Shahid. Bhagat Singh Marg "a Pe 
್ಲಷಗ್ಟaldre - 560 001 We Ma bale 400 001 2 


§ ‘Witness - -1: 


G pel Frise. ರಕ ಸ 


N Reblstar 6 Co-operative Soci6tigs:-w 
| in Karnataka ~ “~Rtiserve Bank-of India 
| 
| 


#1, Ali Askar '೦೩ರೆ _ 10/3/08, Nrupathunga Road 
Bangalore 560-052, ” Bangalore 560-001, 


